ಕರ್ನಾಟಕ ವಿಧಾನ ಪರಿಷತ್‌ 


1562 


ಶ್ರೀ ಎಸ್‌. ರವಿ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 
18-03-2021 .- 
ಗೃಹ ಸಚಿವರು 


ಪೆ 


i 


ಉತ್ತರ 


ತಮ್ಮ ಪ್ರಭಾವಗಳನ್ನು ಬಳಿಸಿ “ecutive 


Posting” ನಲ್ಲಿ 05 ವರ್ಷಕ್ಕಿಂತ ಹೆಚ್ಚು 
ಕಾಲ ಮುಂದುವರೆಯುತ್ತಿದ್ದು, ಕೆಲವು 


ಅಧಿಕಾರಿಗಳಿಗೆ ಅವಕಾಶಗಳು ಸಿಗದೆ “Non 


Executive Posting” ನಲ್ಲಿ ಇರುವ 
ವಿಚಾರ ಸರ್ಕಾರದ ಗಮನಕ್ಕೆ ಬಂದಿದೆಯೇ: 


ಸು /P/CPi/ರySp ರವರುಗಳು | ಯಾವುದೇ ಪೊಪೇಸ್‌ ಅಧಿಕಾರಿಗಳು "ಒಂದೇ ಸ್ಥಳದಲ್ಲಿ 


05 ವರ್ಷಗಳಿಗೂ ಹೆಚ್ಚು ಕಾ “Executive Post” 
ನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವುದಿಲ್ಲ. 


ಸರಿಪಡಿಸಲು 


ಜಾರಿಗೆ ತರುವ 


ಆ) 


ಈ ತಾರತಮ್ಯವನ್ನು 
“Rotation System” 
ಬಗ್ಗೆ ಸರ್ಕಾರದ ನಿಲುವೇನು: 


ಉದ್ದವಿಸುವುದಿಲ್ಲ. 


%) | PSI/PI/CPi/DySP ರವರು 
ಠಾಣೆ/ವೃತ್ತದಲ್ಲಿ ಕನಿಷ್ಟ ಎರಡು ವರ್ಷ 
ಕರ್ತವ್ಯ ನಿರ್ವಹಿಸಲು ಅವಕಾಶ ಮಾಡಿ 
ಕೊಡುವ '- ಬಗ್ಗೆ ಸರ್ಕಾರದ ಮುಂಬೆ 
ಯಾವುದಾದರೂ ಪ್ರಸ್ತಾಪವಿದೆಯೇ? ಅದನ್ನು 
ಜಾರಿ ಮಾಡುವ ಬಗ್ಗೆ ಸರ್ಕಾರದ 
ನಿಲುವೇನು. 


ವ 


ಸರ್ಕಾರದ್‌ ಅಧಿಸೂಚನೆ ಸಂಖ್ಯೆ: ಸಂವ್ಯಶಾಇ 38 
ಶಾಸನ 2012, ದಿನಾಂಕ: 09.08.2012ರಲ್ಲಿ ಸೆಕ್ಷನ್‌ 
20ಎಫ್‌ ರಲ್ಲಿ PS1/PL/CP1/DySP ರವರು ಒಂದೇ 
ಠಾಣೆ/ಒಂದೇ ವೃತ್ತ! ಒಂದೇ ಉಪವಿಭಾಗದಲ್ಲಿ ಕರ್ತವ್ಯ 
ನಿರ್ವಹಿಸಬಹುದಾದ ಕನಿಷ್ಠ ಅವಧಿಯನ್ನು 01 
ವರ್ಷಕ್ಕೆ ನಿಗದಿಪಡಿಸಲಾಗಿರುತ್ತದೆ. 


. | ಅಂದಿನಿಂದ ಅದೇ ಪದ್ಧತಿ ಚಾಲನೆಯಲ್ಲಿ ಇರುತ್ತದೆ. 


ಸಂಖ್ಯೆ: ಒಇ 63 ಪಿಇಜಿ 2021. 


ಗಾ, 


(ಬಸವರಾಜ ಬೊಮ್ಮಾಯಿ) 
ಗೃಹ ಸಚಿವರು 


